ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆಗುರುತಿಲ್ಲದ ಪ್ರಕ್ನೆ ಸಂಖ್ಯೆ : 69 
ಸದಸ್ಯರ ಹೆಸರು 


ಉತ್ತರಿಸಬೇಕಾದ ಸಚಿವರು 


ಶ್ರೀ ವಿಜಯ್‌ ಸಿಂಗ್‌ 


ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 


ಉತ್ತರಿಸಬೇಕಾದ ದಿನಾಂಕ 21-09-2020 
3 ಪಕ್ನೆ ಉತ್ತರ 
ಸಂ. 
ಅ) | ಬೀದರ್‌ ಜಿಲ್ಲೆಯಲ್ಲಿ ಮಹಾಮಾರಿ ಕೋವಿಡ್‌-19 ಲಾಕ್‌ಡೌನ್‌ ಹಿನ್ನೆಲೆಯಲ್ಲಿ, ರಾಜ್ಯದಲ್ಲಿನ 


ಕರೋನಾದಿಂದ ಲಾಕ್‌ಡೌನ್‌ ಮಾಡಿದ 
ಪರಿಣಾಮವಾಗಿ ಸರ್ಕಾರ, ಆಟೋ 
ಚಾಲಕರ, ಕಾರ್ಮಿಕರ ಖಾತೆಗಳಿಗೆ ಹಣ 
ಸಂದಾಯ ಮಾಡಲಾಗುವುದೆಂದು 
ಘೋಷಿಸಿದ್ದು, ಎಷ್ಟು ಕಾರ್ಮಿಕರು, ಈ 
ಸೌಲಭ್ಯವನ್ನು ಪಡೆದಿರುತ್ತಾರೆ. 


ಆಟೋರಿಕ್ಷಾ ಮತ್ತು ಟ್ಯಾಕ್ಸಿ ಚಾಲಕರು ತಮ್ಮ ಆದಾಯವನ್ನು 
ಕಳೆದುಕೊಂಡಿರುವುದರಿಂದ, ಆಟೋರಿಕ್ಷಾ ಮತ್ತು ಟ್ಯಾಕ್ಸಿ 
ಚಾಲಕರಿಗೆ ಒಮ್ಮೆ ರೂ.5,000/-ಗಳ ಪರಿಹಾರ ಧನವನ್ನು 
ಘೋಷಿಸಲಾಗಿದ್ದು, ಈ ಸಂಬಂಧವಾಗಿ ಸೇವಾಸಿಂಧು ವೆಬ್‌ 
ಪೋರ್ಟಲ್‌ ಮೂಲಕ 2,45,844 ಅರ್ಜಿಗಳು 
ಸ್ಟೀಕೃತವಾಗಿದ್ದು, ಇಲ್ಲಿಯವರೆಗೆ 2,15,155 ಫಲಾನುಭವಿಗಳ 
ಖಾತೆಗೆ ರೂ.5000/-ಗಳಂತೆ ಪರಿಹಾರ ಧನವನ್ನು ಜಮೆ 
ಮಾಡಲಾಗಿದೆ. 


ಆ) 


ಇದುವರೆಗೆ ಎಷ್ಟು 
ಕಾರ್ಮಿಕರಿಂದ ಅರ್ಜಿಗಳನ್ನು 
ಸ್ಟೀಕರಿಸಲಾಗಿದೆ: ಸ್ವೀಕರಿಸಿದ ಅರ್ಜಿಗಳಲ್ಲಿ 


ಜಿಲ್ಲೆಯಲ್ಲಿ 


ಬೀದರ್‌ ಜಿಲ್ಲೆಗೆ ಸಂಬಂಧಿಸಿದಂತೆ ಪರಿಹಾರ ಕೋರಿ 
ಅರ್ಜಿ ಸಲ್ಲಿಸಿರುವ ಫಲಾನುಭವಿಗಳ ಒಟ್ಟು ಸಂಖ್ಯೆ ಹಾಗೂ 
ಪರಿಹಾರ ಧನವನ್ನು ಖಾತೆಗೆ ಜಮಾ ಮಾಡಲಾದ 


ಎಷ್ಟು ಕಾರ್ಮಿಕರ ಖಾತೆಗಳಿಗೆ ಹಣ 
ಜಮಾ ಮಾಡಲಾಗಿದೆ? (ತಾಲ್ಲೂಕುವಾರು 
ಮಾಹಿತಿ ನೀಡುವುದು) 


ಫಲಾನುಭವಿಗಳ ಸಂಖ್ಯೆಯ ತಾಲ್ಲೂಕುವಾರು ಮಾಹಿತಿಯು 
ಈ ಕೆಳಗಿನಂತಿದೆ. 


ಕ್ರ ಬೀದರ್‌ ಜಿಲ್ಲೆಯ ಒಟ್ಟು ಅರ್ಜಿ ಪರಿಹಾರ 
ಸಂ. ತಾಲ್ಲೂಕುಗಳು ಸಲ್ಲಿಸಿದ ಧನವನ್ನು ಖಾತೆಗೆ 
ಫಲಾನುಭವಿಗಳು ಜಮಾ ಮಾಡಿದ 
ಫಲಾನುಭವಿಗಳ 
ಸಂಖ್ಯೆ 
1. | ಔರಾದ್‌ 4 35 
2. | ಬಸವಕಲ್ಲ್ದಾಣ 318 275 
3 |ಬಾಲ್ಳಿ | 
4. | ಬೀದರ್‌ 985 810 
5. | ಚಿತ್ರಗುಪ್ಪ 2 0] 
6. ಹುಮ್ನಾಬಾದ್‌ 205 181 
| 7. | ಹುಲಸೂರ್‌ 0 01 
ಒಟ್ಟು 1677 1404 


ಟಿಡಿ 60 ಟಿಡಿಕ್ಕೂ 2020 


(ಲಕ್ಷ್ಮಣ ಸಂಗಪ್ಪ ಸವದಿ) 
ಉಪ ಮುಖ್ಯಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು 


